ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಚೇಕಾದ'ದನಾಂಕ 

| ಉತ್ತರಸಜೇಕಾದ ಸಚಿವರು 


[SEES 
ತ್ರೀ ನಸೀರ್‌ ಅಹ್ಮದ್‌ | 
21.09.2020 
ಉಪ ಮುಪೃಮಂತಿಗಳ ನನ್ನತ 3) y 
ಉತ್ತರ 
ಇಲಾಖೆಯ"`ಸರ್ಕಾರಿ' ಪ್ರಥಮ `'ದರ್ಜ ಇತ್‌ 
ಖಾಲಿ ಇರುವ 1242 ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಸರ್ಕಾರದ 
ಅಧಿಸೂಚನೆ ಸಂಖ್ಯ: ಇಡಿ/257/ಡಿಸಿಇ/2019(ಭಾ-3), 
ದಿನಾಂಕ:08.07.2020ರಲ್ಲಿ ಅಂತಿಮ ವಿಶೇಷ 
ನಿಯಮಗಳನ್ನು ಹೊರಡಿಸಲಾಗಿದೆ. ಆದರೆ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗೆ ನೇಮಕ ಮಾಡಲು ನೇಮಕಾತಿ 
ಅಧಿಸೂಚನೆಯನ್ನು ಹೊರಡಿಸಿರುವುದಿಲ್ಲ. 


ಅಥ ನರಾಪೆಹ `ಸಾತ್ತಾಕ 
ಸಂಖ್ಯೆ:ಆಇ/03/ಬಿಇಎಂ/2020, ದಿನಾಂಕ:06.07.2020 
ರಲ್ಲಿ ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲಿ 2020-21 ನೇ 
ಸಾಲಿನ ಆರ್ಥಿಕ ವರ್ಷದಲ್ಲಿ ಎಲ್ಲಾ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯಲಾಗಿದೆ. ಆದ್ದರಿಂದ, ಈ 
ನೇಮಕಾತಿಗೆ ಆರ್ಥಿಕ ಇಲಾಖೆಯ ಸಹಮತಿ ಜೊರೆತ 
ನಂತರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು. 


ಪತ್ತೆ 
ಅ'7ಸ್ಕಾರ`ಷಡವ ಅಕ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗೆ ನೇಮಕ ಮಾಡಲು 
ಸರ್ಕಾರದಿಂದ ಅಧಿಸೂಚನೆ 
ಹೊರಡಿಸಲಾಗಿದೆಯೇ; ಹೊರಡಿಸಿದ್ದಲ್ಲಿ, 
ಅಧಿಸೂಚನೆಯ ಪ್ರತಿಯನ್ನು ನೀಡುವುದು. 


[ಈರ್‌ ವಾ ಸಾನ್‌ ಹಾ 


ಹಂತದಲ್ಲಿದೆ (ವಿವರ ನೀಡುವುದು) 
ಈಗಾಗಲೇ ಎಷ್ಟು ಜನರಿಗೆ ನೇಮಕಾತಿ 
ಆದೇಶ ನೀಡಲಾಗಿದೆ ಹಾಗೂ ಬಾಕಿ 
ಉಳಿದಿರುವ ಸಂಖ್ಯೆ ಎಷ್ಟು 

(ಈ) ] ಉಳದವರಗ ನಾಮಕ ನೀಡಲು 

ಉಂಟಾಗಿರುವ ಸಮಸ್ಯೆಗಳೇನು: 

ಉ) | ನೇಮಕಾತಿ ಮಾಡಲು `ಸಮಿತಿ`ರಚಸಲಾಗಿತ್ತ 
ಸಮಿತಿಯು ವರದಿಯನ್ನು ನೀಡಲಾಗಿದೆಯೇ? 
(ನೀಡಿದ್ದಲ್ಲಿ ಅದರ ಪ್ರತಿ ನೀಡುವುದು) 


ಇಡಿ 160 ಡಿಸಿಲ 2020 


(ಡಾ. ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


